ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಶುದ್ದ ಕುಡಿಯುವ ಬೀರಿನ ಘಟಿಕಗಳ ಕುರಿತು 

ಶ್ರೀ ರಘುನಾಥ್‌ ರಾವ್‌ ಮಲ್ಮಾ ಪೂರೆ (ವಿಧಾನಸಭೆಯಿಂದ ಚುನಾಯಿತರಾದವರು) - 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಮಳೀಯ ಸಂಸ್ಥೆಗಳ ಕೇತು 

ಡಾ. ವೈ. ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಲೇತು) 

ಶ್ರೀ ಎಸ್‌. ಎಲ್‌. ಭೋಜೀಗೌಡ (ಶಿಕ್ಷಕರ ಕ್ಲೇತು) 


70(5634+511+557+594) ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ- 


(ಅ) ಇದುವರೆಗೂ ರಾಜ್ಯದಲ್ಲಿ ಮಂಜೂರು ಆಗಿರುವ ಶುದ್ದ ಕುಡಿಯುವ ನೀರಿನ ಘಟಕಗಳ ಸಂಖ್ಯೆ ಎಷ್ಟು; ಈ 
ಪೈಕಿ ಕಾರ್ಯಾರಂಭ ಮಾಡಿರುವ ಘಟಕಗಳ ಸಂಖ್ಯೆ ಎಷ್ಟು ಹಾಗೂ ನಿರ್ಮಾಣ ಹಂತದಲ್ಲಿರುವ ಘಟಿಕಗಳ 
ಸಂಖ್ಯೆ ಎಷ್ಟು; ನಿರ್ಮಾಣ ಹಂತದಲ್ಲಿರುವ ಘಟಿಕಗಳು ಯಾವ ಕಾಲಮಿತಿಯೊಳಗೆ 
ಕಾರ್ಯಾರಂಭಗೊಳ್ಳುವುವು; 


(ಆ) ಸದರಿ ಘಟಿಕಗಳಿಗೆ ಬಿಡುಗಡೆಯಾಗಿರುವ ಮತ್ತು ಖರ್ಚಾದ ಹಾಗೂ ಬಾಕಿ ಇರುವ ಅನುದಾನವೆಷ್ಟು 
(ತಾಲ್ಲೂಕುವಾರು, ಗ್ರಾಮ ಪಂಚಾಯಿತಿವಾರು, ಗ್ರಾಮವಾರು ಪ್ರತಿ ಘಟಿಕದ ವಿವರ ನೀಡುವುದು) 


(ಇ) ಈಗಾಗಲೇ ನಿರ್ಮಿಸಿರುವ ಶುದ್ದ ಕುಡಿಯುವ ನೀರಿನ ಘಟಕಗಳಲ್ಲಿ ದುರಸ್ಥಿಗೆ ಎಷ್ಟು ಘಟಿಕಗಳು 
ಬಂದಿರುತ್ತವೆ; ಸಂಪೂರ್ಣ ಹಾಳಾಗಿರುವ ಘಟಕಗಳ ಸಂಖ್ಯೆ ಎಷ್ಟು; ಈ ಘಟಿಕಗಳನ್ನು ನಿರ್ಮಾಣ ಮಾಡಿರುವ 
ಹಾಗೂ ನಿರ್ವಹಣೆ ಜವಬ್ಗ್ದಾರಿವಹಿಸಿರುವ ಸಂಸ್ಥೆ/ಏಜನ್ನಿಗಳ ವಿವರ ನೀಡುವುದು(ಜಿಲ್ಲಾವಾ , 
ಕಂ೦ಪನಿ/ಏಜನ್ಸಿಗಳ ಹೆಸರು ಮತ್ತು ವಿಳಾಸದೊಂದಿಗೆ ಮಾಹಿತಿ ಒದಗಿಸುವುದು) 


(ಉ) ಸಂಸ್ಥೆ/ಏಿಜನ್ಸಿ ಹಾಗೂ ಅಧಿಕಾರಿಗಳ ನಿರ್ಲ೯ಕ್ಮದಿಂದ ಈ ಘಟಿಕಗಳು ಸರಿಯಾಗಿ 
ನಿರ್ವಹಣೆಯಾಗುತ್ತಿಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಅಂತಹವರ ವಿರುದ್ದ 
ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಊ) ಶುದ್ದ ಕುಡಿಯುವ ನೀರಿನ ಘಟಕಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ದರಸ್ಥಿಗೊಳಿಸಲು 
ಸರ್ಕಾರ ಕೈಗೊಂಡ ಕ್ರಮಗಳೇನು; ಹಾಗೂ ಯಾವ ಕಾಲಮಿತಿಯೊಳಗೆ ಸದರಿ ದುರಸ್ಥಿ 
ಕಾರ್ಯಕ ಗೊಳ್ಳಲಾಗುವುದು? 


